ಕರ್ನಾಟಿಕ ಕರಾವಳಿಯ ನೀರಾವರಿ ಇತಿಹಾಸ 


(ಕ್ರಿ.ಶ. ೧೩೩೬-೧೮೦೦) 


ಮಾಜಾಳಿಯಿಂದ ಚಂದ್ರಗಿರಿ ನದಿಯವರೆಗೆ ಹಬ್ಬಿದ 
ಅಗಲ ಕಿರಿದಾದ ಕರ್ನಾಟಕ ಕರಾವಳಿಯ ನೀರಾವರಿ 
ತನ್ನ ದೇ ಆದ ವೈಶಿಷ್ಟ್ಯ ಗಳನ್ನು ಒಳಗೊಂಡಿದೆ ಇಲ್ಲಿನ 
ನೀರಾವರಿಯು, ನದಿ ತ ರಚನೆ ಮುತ್ತು ಮಳೆ, 
ಮುಖ್ಯವಾಗಿ ಹಿಂಗಾರುಗಳ ಮೇಲೆ ನಿರ್ಧರಿಸುತ್ತದೆ. 
ಇಲ್ಲಿನೆ ಬೇಸಾಯ ಭೂಮಿಗಳ ವರ್ಗೀಕರಣವು ಮುಖ್ಯ 
ವಾಗಿ ಕೊಳಗದ್ವೆ, ಸುಗ್ಗಿಯ ಬಂದ ಗದ್ದೆ, ಹೊಳೆಯ 
ತಡಿಯ ಗದ್ದೆ, ಕೊಡಲು ಗದ್ದೆ, ನೀರು ಯೆರಕ ಭೂಮಿ, 
ಕಟ್ಟ ಸೈನ ಬಯಲು ಇತ್ಯಾದಿ-ನೀರಾವರಿಯು ಬಳಕೆ ಇದ್ದು 
ದ್ದನ್ನು ತಿಳಿಸುತ್ತದೆ. ಶಿಲಾ, ತಾಮ್ರ ಶಾಸನಗಳು, 
ಕಡತ ಮತ್ತು `ನಿಜೇಶಿ ನ ಪ್ರವಾಸಿಗರಾದ ರಸಾ, 
ಡೆಲ್ಲಾನಲ್ಲಿ, ಪೀಟರ ತಡ, ಅಶೆಗ್ಸಾಂಡರ ಹೆಮಿಲ್ಬನ್‌ 
ಮತ್ತು ಬುಕಾನನ ವರದಿಗಳು ಇಲ್ಲಿನ ಭಾನ ಯ 
ವಿಚಾರ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ. 


ಈ ಇತಿಹಾಸ ದಾಖಲೆಗಳ ಆಧಾರದಿಂದ ಕರಾವಳಿ 
ಕರ್ನಾಟಕದಲ್ಲಿ ಕೆಕ್ಕೆ ಬಾನಿ, ನದಿ, ಹಳ್ಳ ನೀರು ಹರಿವ 
ಶೋಡುಗಳ ನೀರಾವರಿಗಳ ಕ್ರಮಗಳಾಗಿದ್ದ ವು... ಇವು 
ಗಳನ್ನು ಸುಗ್ಗಿ, ಕೊಳಕ ಮತ್ತು ತೆಂಗಿನ ಕೋಟ 


1 ಎ.ಇಂ, 
2 ಸೌ,ಇಂ,ಇನ್ಸ್‌, VI} ೧೮೯ 

3 ಅದೇ ೨೨೯, ೨೩, ೨೬೫, ಷ್ಲಿ೪ತ 
4 


ಸೌ.ಇಂ.ಇನ್ಸ್‌ IX-I, No 446 


ಇತಿಹಾಸ ದರ್ಶನ 


XVII ಪು, ೩೦೧-೩೦೬೭, ವಿವರ ಡಾಕೆ ಕವಿ, 


ಡಾ|| ಕೆ.ಜಿ. ವಸಂತ ಮಾಧವ 


ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೆಸಲು ಉಪಯೋಗಿಸು 
ಕ್ರಿದ್ದರು. ಇವುಗಳಲ್ಲಿ ಕೆರೆ ನೀರಾವರಿ ಪ್ರಾಚೀನವಾಗಿ 
ದ್ದವು ಎಂದು ಎಂಟಿನೇಯ ಶತಮಾನದ ನೆಲಿವಿಕುಡಿಯ 
ನೆಡುಂಜಯಂ (ಕ್ರೆ.ಶ. ೭೫೬-೮೧೬)ನ ತಾಮ್ರ ಶಾಸನ 
ದಿಂದ ತಿಳಿದು ಬರುತ್ತದೆ. ಈ ಶಾಸನವು ಮಂಗಳಾಪುರದಲ್ಲಿ 
ಕೆರೆಗಳು ಮತ್ತು ಅಪುಗಳ ದಂಡೆಯಲ್ಲಿ ಪರಿಮಳ ಬೀರುವ 
ಹೂ ತೋಟಗಳಿದ್ದು ವೆಂದು ತಿಳಿಸಿಜೆ.1 ಇಲ್ಲಿ ಸಿಕ್ಕಿದ 
ಕೆಲವು ಶಾಸನಗಳು 'ಔರಿಯನ್ನು ನೀರಾವರಿಗೆ ln 
ಸಿದ್ದನ್ನು ತಿಳಿಸುತ್ತವೆ. ಇಲ್ಲಿ ಸಿಕ್ಕಿದ ಶಾ.ಶಕ. ೧೩೦೮ 
-೧೩೭೬೨ರ ಶಾಸನವು ಕೂಳೂರಿನ್ಲಿ ಅಜಿಲ ಕೆರೆಯನ್ನು 
ನೀರಾವರಿಗೆ ಉಪಯೋಗಿಸಿ ಬಿಜವರಿ ೫ ಮುಜೆ ಗದ್ದೆ 
ಮಾಡಿದ್ದನ್ನು ತಿಳಿಸಿದೆ. ಇಷ್ಟಲ್ಲದೇ ಮೂಡಬಿದ್ರೆ, 
ಕಾರ್ಕಳ, ಪಡುವಣಂಮಾರುಗಳಲ್ಲಿ ಕೆರಿ ನೀರಾವರಿ 
ಬಳಕೆ ಇದ್ದದು ಈ ಪ್ರದೇಶದ ಶಾಸನಗಳ3 ಅಧ್ಯ ಯನ 
ದಿಂದ ತಿಳಿದು ಬರುತ್ತ ವೆ. ಇಷ್ಟಲ್ಲದೆ ಕೆಲವು ಕಾಗ ಗಳು 
ಕೆರೆಯ ರಚನಾ ಕ್ರಮ ತಿಳಿಸಿವೆ ಬಸ್ರೂರಿನ ದೊಡ್ಡ 
ಕೆರೆಯಲ್ಲಿರುವ ಕ್ರಿ.ಶ. ೧೩೫೮ರ ಶಿಲಾಶಾಸನವು ಜೋಡು 
ಕೆಕೆ ಕಂದಾವರದಲ್ಲಿದ್ದು ಅವುಗಳ ನೀರನ್ನು ಕೃಷಿಗೆ ಉಪ 
ಯೋಗಿಸಿ ಎರಡೂವರೆ ಮೂಡಿ ಭತ್ತದ ಉತ್ಪತ್ತಿ 


ರಮೇಶ : ಎ ಹಿಸ್ಟರಿ ಆಫ್‌ ಸೌತ್‌ ಕೆನರಾ, ಪು. ೨೭೧ 


೧೩೯ 


ಯನ್ನು ಪಡೆದುದನ್ನು ತಿಳಿಸಿದೆ. ಕೆಳದಿ ವೆಂಕಟಿಪ್ಪನ 
ಆಳ್ವಿಕೆ ಕಾಲದ ಕ್ರಿ.ಶ. ೧೬೨೧ರ ಶಾಸನವು ಜೌಕಾ 
ಕಾರದ ಕೆರೆಯನ್ನು ಗೇರಸೊಪ್ಪೆಗೆ ಹೋಗುವ ರಸ್ತೆಯಲ್ಲಿ 
ಕೊನಸ್ಸವೆಂಬ ಅಧಿಕಾರಿ ಕಟ್ಟಿಸಿದ್ದನ್ನು ತಿಳಿಸಿಜಿ.5 
ನಿದೇಶಿ ಪ್ರವಾಸಿಗರು ಕೆರೆ ನೀರಾವರಿ ಕ್ರಮ ಬಳಕೆಯಲ್ಲಿ 
ದದ್ದನ್ನು ತಿಳಿಸಿದಾರೆ. ಉದಾ: ಡೆಲ್ಲಾನೆಲ್ಲೆಯು 
ಕದ್ರಿಯ ಕೆರೆಗಳನ್ನು ವರ್ಣಿಸಿದ್ದಾನೆ. ಇದೇ ರೀತಿ 
ಹೊನ್ನಾವರ ರಾಮತೀರ್ಥ ನೆರೆಯ ರಚನಾ ಕ್ರಮ 
ವರ್ಣಿಸಿ ಈ ಕೆರೆಯ ನೀರು ತೋಟ ಬೆಳೆಗಳಿಗೆ ಉಪ 
ಯೋಗಿಸುತ್ತಿದ್ದದನ್ನು ಆಂಗ್ಲ ಪ್ರವಾಸಿ ಕ್ರಿ.ಶ. ೧೭೨೦ 
ರಲ್ಲಿ ಬಂದ ಹೆಮಿಲ್ಬನ್‌ ತಿಳಿಸಿದ್ದಾನೆ. ಹತ್ತೊಂಬತ್ತನೆ 
ಶತಮಾನದ ಆದಿಯಲ್ಲಿ ಬಂದ ಬುಕಾನನ್‌ ಕೆರೆ ನೀರಾ 
ವರಿ ಕ್ರಮವು ಅಂಕೋಲಾ, ಮಂಗಳೂರುಗಳಲ್ಲಿ ಬಳಕೆ 
ಇದ್ದುದ್ದನ್ನು ತಿಳಿಸಿದ್ದಾರೆ. ಇಷ್ಟಲ್ಲದೆ ಹಳದಿಪುರ ಮತ್ತು 
ಅಂಕೋಲಾ ಪ್ರ ದೇಶಗಳಲ್ಲಿ ಕೆರೆಗಳು ಎಷ್ಟು ತಗ್ಗಿನ 
ಸ್ಥಳದಲ್ಲಿದ್ದು ವೆಂದರೆ ಯಾವ್ಯ ಕಾಲದಲ್ಲೂ ಇಪುಗಳಲ್ಲಿ 
ನೀರು ಇರುತ್ತಿತ್ತು. ಈ ನೀರನ್ನು ಏತ ಮತ್ತು 
ಸಂಬಳಿಕೆಯ ಸಹಾಯದಿಂದ ಗದ್ದೆ ಮತ್ತು ತೋಟ 
ಗಳಿಗೆ ಹಾಯಿಸುತ್ತಿದ್ದರು ಎಂದು ಈ ಪ್ರವಾಸಿ 
ತಿಳಿಸಿದ್ದಾನೆ. 


ಹೆರಿದೆ ಹಳ್ಳ ನೀರಾವರಿ ಕ್ರಮ ಮಿರ್ಜಾನ, ಹಿರೆ 
ಗುತ್ತಿ ಹಳದಿಪುರಗಳಲ್ಲಿ ಬಳಕೆ ಇದ್ದದ್ದನ್ನು ಈ ಪ್ರಜೇಶ 
ಗಳಲ್ಲಿರುವ ಶಿಲಾ ಶಾಸನಗಳು ತಿಳಿಸಿವೆ. ಕ್ರಿ.ಶ. ೧೫೨೭ 
ಜುಗ್‌ (ಮಿರ್ಜಾನ)ದ ಶಾಸನದ ಅಧ್ಯಯನವು ಬೆಟ್ಟು 


ಎಕ. 11] ಸಾಗರ ೫೪ 


ಗದ್ದೆ ಮತ್ತು ತೆಂಗಿನ ತೋಟದ ಜೀಸಾಯಕ್ಕೆ ಹರಿದೆ 
ಹಳ್ಳಗಳು ಉಸಯೋಗವಾಗುತ್ತಿ ದ್ದು ತಿಳಿಸು 
ತಜಿ? ಸದಾ ಹರಿಯುವ ಹಳ್ಳಗಳ ನೀರನ್ನು ಎರಡು 
ಮತ್ತು ಮೂರನೆ ಜೆಳೆ ತೆಗೆಯಲು ಮಂಗಳೂರಿನ ಸನೂ 
ಪದ ಫರಂಗಿಸೇಟಿ, ಬಂಟವಾಳ, ಕಾರ್ಕಳದಲ್ಲಿರುವ 
ಮಜಲು, ಬಯಲು, ಘಟ್ಟದ ಬುಡದಲ್ಲಿನ ಪ್ರದೇಶ 
ಗಳಲ್ಲಿ ಉಪಯೋಗಿಸುತ್ತಿದ್ದರು ಎಂದು ಬುಕಾನನ್‌ ತಿಳಿಸಿ 
್ಹಾನೆ.? 


ಶಾಸನಗಳಲ್ಲಿ ಉಕ್ತವಾಗುವ ಹೊಳೆಯ ತಡಿಯ 
ಗದ್ದೆ, ಹೊಳೆಯೆಂಬ ಗದ್ದೆ, ಹರಿವ ಹೊಳೆಯ ಸ್ಥಳದ 
ಒಳೆಗಿನ ಗದ್ದೆ ಇತ್ಯಾದಿಗಳಿಂದ ಹೊಳೆಯ ನೀರಾವರಿ 
ಕ್ರಮ ಇದ್ದುವೆಂದು ತಿಳಿದು ಬರುತ್ತದೆ.10 ಭಟ್ಕಳ, 
ಕಾಯ್ಕಿಣಿಗಳಲ್ಲಿ ಸಿಕ್ಕಿದ ಶಾಸನಗಳು ಹೊಳೆಗಳಿಗೆ ಅಡ್ಡ 
ಗೋಡೆ ರಚಿಸಿ ಕಾಲುವೆಯಿಂದ ನೀರು ತೆಂದು ಗದ್ದೆ 
ಮಾಡಿದ್ದನ್ನು ತಿಳಿಸಿಡೆ.11 ಇದರಿಂದ ಈ ಪ್ರದೇಶದಲ್ಲಿ 
ನದಿ ನೀರಾವರಿ ಬಳಕೆಗಳು ಇದ್ದು ವೆಂದು ತಿಳಿಯ 
ಬಹುದು. ಉಪ್ಪುಂದ ದುರ್ಗಾಪರಮೇಶ್ವರಿ ದೇವಾಲಯ 
ದಲ್ಲಿರುವ ಕ್ರಿ.ಶ. ೧೪೭೯ರ ಶಾಸನವು ಜೋಗುರಿನ 
ಹೊಳೆಗೆ ತೊಂಡಲೆಗೆ ಅಣೆಕಟ್ಟು ಕಟ್ಟ ನೀರು ಹರಿಯುವ 
ತೋಡುಗಳಿಂದ ೬೨ ಬೀಜ ಮೂಡಿ ಗದ್ದೆ ಬೇಸಾಯ ನಡಿ 
ಸಿದ್ದನ್ನು ತಿಳಿಸಿದೆ. 


ಭಟ್ಕಳದ ಬಯಲು ಪ್ರದೇಶವು ಆನೆಗರ ಸಮೂಸ 
ಹರಿಯುವ ಹೊಳೆಯ ನೀರಿನಿಂದ ಬೇಸಾಯನಾಗುತ್ತಿದ್ದು 


ಎ ನ್ಯೂ ಆಕೌಂಟ್‌ ಆಫ್‌ ಈಸ್ಟ್‌ ಇಂಡೀಸ್‌ : ], ಪು. ೧೪೯ 


ಕ.ಇನ್ಸ್‌ VI ೬೯, ಪು. ೧೮೯, 


5 
6 
7 ಎ ಜರ್ನಿ: 11 ಪು. ೨೩೨, ೨೩೪, ೩೨೭ 
8 
9 ಎ ಜರ್ನಿ: ಪು. ೨೪೫, ೨೬೧ 


10 ಉಪ್ಪ್ಪಂದ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಎರಡು ತಾಮ್ರ ಶಾಸನಗಳು, ಕ್ರಿ.ಶ, ೧೪೫೧, ಕ್ರಿ.ಶ. ೧೪೭೯; 
ಕೋಟಿಕೇರಿ ಮೂಲ್ವಿ ಬಸದಿಯಲ್ಲಿರುವ ತಾಮ್ರ ಶಾಸನ ಕ್ರಿ.ಶ, ೧೫೨೯ 


ಸೌ.ಇ.ಇನ್ಸ್‌ IX; IT ೬೭೪ 


11 ಕ.ಇನ್ಸ್‌, 111: ೧೧, ೧೪, ೧೬ 


೧೪೦ 


ಇತಿಹಾಸ ದರ್ಶನ 


ದನ್ನು ಕ್ರಿ.ಶ. ೧೬೩೮ ರಲ್ಲಿ ಬಂದ ಆಂಗ್ಲ ಪ್ರವಾಸಿ 
ಪೀಟರ್‌ ಮಂಡಿ ವೀಕ್ಷಿಸಿದ್ದಾನೆ. ಇವನ ವರದಿಯಂತೆ 
ನದಿಯಲ್ಲಿ ಅಣೆಕಟ್ಟು ಕಟ್ಟಿ ಕಾಲುವೆ ಮುಖಾಂತರ 
ನೀರನ್ನು ಹಾಯಿಸಿ ಬತ್ತ, ತೆಂಗು, ಅಡಿಕೆ ಕಬ್ಬು, 
ಮೆಣಸುಗಳ ಬೇಸಾಯ ಬಯಲು ಮತ್ತು ಮಕ್ಕಿಗದ್ದೆ 
ಗಳಲ್ಲಿ ನಡೆಯುವುದನ್ನು ತಿಳಿಸಿದ್ದು. ಗಮನಾರ್ಹ 
ವಾಗಿದೆ? ಸಂಚ ಗಂಗಾವಳಿ, ಶಾಂಭವಿ ಮತ್ತು 
ನೇತ್ರಾವತಿಗಳಲ್ಲಿ ಹರಿಯುವ ನೀರು (ಈ ನದಿಗಳ ಒಳ 
ಪ್ರದೇಶಗಳಲ್ಲಿ) ಅಕ್ಕಿ ಕಬ್ಬು ಜೀಸಾಯಗಳಿಗೆ ಉಪ 
ಯೋಗಿಸುತ್ತಿದ್ದರೆಂದೂ, ಇದರಿಂದಾಗಿ ಬಸ್ರೂರು 
ಮೂಲ್ಕಿ ಮತ್ತು ಮಂಗಳೂರು ಅಕ್ಕಿ ರಫ್ತಿನ ಮುಖ್ಯ 
ಬಂದರುಗಳಾಗಿದ್ದುವೆಂದು ಹೆಮಿಲ್ಬನ್‌ ತನ್ನ ವರದಿಯಲ್ಲಿ 
ತಿಳಿಸಿದ್ದಾನೆ. ಬುಕಾನನ ನದಿಯ ನೀರಾವರಿ ಕ್ರಮಗಳು 
ಕರಾವಳಿಯಲ್ಲಿ ಬಳಕೆ ಇದ್ದುದ್ದನ್ನು ತಿಳಿಸುವುದಲ್ಲದೇ, 
ಬೆಳತಂಗಡಿ ಮತ್ತು ಭಟ್ಕಳದಲ್ಲಿ ನದಿಗಳಿಗೆ ಕಟ್ಟಿದ ಅಣೆ 
ಕಟ್ಟಿನ ರಚನಾ ಕ್ರಮಗಳನ್ನು ತಿಳಿಸಿದ್ದಾನೆ. ಈ ಅಣೆ 
ಕಟ್ಟುಗಳನ್ನು ಮಣ್ಣು ಮತ್ತು ಕಲ್ಲುಗಳನ್ನು ಉಪ 
ಯೋಗಿಸಿ ಪ್ರತಿ ವರ್ಷ ಕಟ್ಟುತ್ತಿದ್ದರೆಂದು ತಿಳಿಸಿ 
ದ್ಲಾನೆ.!3 


ನೀರು ಹೆರಿನ ತೊಬುಗಳ ನೀರಾವರಿ ಕ್ರಮ 
ಶಾಸನ ಮತ್ತು ವಿದೇಶಿ ಪ್ರವಾಸಿಗರಾದ, ಪೀಟರ್‌ 
ಮಂಡಿ ಮತ್ತು ಬುಕಾನನ್‌ ವರದಿಗಳಲ್ಲಿ ತಿಳಿಸಿದ್ದಾರೆ.24 


ನೀರಾಶ್ರಯ (ಮದಗ) ನೀರಾವರಿ ಕ್ರಮ 
ಮಜಲು ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು. 
ಇಂತಹ ನೀರಾಶ್ರಯಗಳನ್ನು ಮಂಜೇಶ್ವರದ ದೇವಾಲಯ 


ದಲ್ಲಿರುವ ಹದಿನೆಂಟನೆ ಶತಮಾನದ ಕಡತಗಳು ಉಲ್ಲೇಖಿ 
ಸಿನೆ.  ಜೆಳ್ಕಂಗೆಡಿ, ಮಂಗಳೂರು ಮತ್ತು ಹೊನ್ನಾ ವರ 
ಗಳಲ್ಲಿ ಇದ್ದು ದನ್ನು ಬುಕಾನನ್‌ ತಿಳಿಸಿದ್ದಾನೆ. 
ಇಲ್ಲಿನ ಜನರು ದೊಡ್ಡ ಪ್ರಮಾಣದ ನೀರಾಶ್ರಯ 
ರಚಿಸಡೆ ಇರಲು ಕಾರಣವೇನೆಂದರೆ, ಇಲ್ಲಿ ಬರುನ ರಭಸದ 
ಮಳೆ. ಈ ಮಳೆಗಳು ಮದಗಗಳ ಕಟ್ಟೆಗಳನ್ನು ಒಡೆದು 
ಬೆಳೆಗಳಿಗೆ ನಾಶ ಮಾಡುತ್ತವೆಯೆಂದು ಈ ಪ್ರವಾಸಿ 
ಜನರಿಂದ ತಿಳಿದುಕೊಂಡಿದ್ದಾನೆ.! 


ಬಾವಿಯ ನೀರಾವರಿ ಹೆಚ್ಚಾಗಿ ವ್ಯಯಕ್ತಿಕ 

ವಾಗಿತ್ತು. ಈ ನೀರಾವರಿಗಳ ನೀರಿನ! ಹಂಚುವ ಕ್ರಮ 

ವ್ಯಕ್ತಿ ಮತ್ತು ಬೆಳೆ ಮತ್ತು ಭೂಮಿಯ ಸ್ವರೂನ 

ಗಳನ್ನು ಅವಲಂಬಿಸಿಕೊಂಡಿದೆಯೆಂದು ಬಸ್ರೂರು, 

ಭಾರಕೂರು, ಬ್ರಹ್ಮಾವರ ಮತ್ತು ಉಪ್ಪುಂದ ತಾಮ್ರ 

ಶಾಸನ ಇತ್ಯಾದಿಗಳ ಅಧ್ಯಯನದಿಂದ ತಿಳಿದು ಬರು 

ತ್ತದೆ. ಅಪ್ರಕಟಿತ ಉಪ್ಪಂದೆ ಶಾಸನದಂತೆ ರಾಮಚಂದ್ರ i 
ತೀರ್ಥ ಸ್ವಾಮಿಗಳು ಒಕ್ಕಲುಗಳನ್ನು ಇರಿಸಿ ತೊಂಡಲೆ 

ಹೊಳೆಯ ನೀರಿನ ಕಾಲು ಅಂಶ ಪಡೆಯಬೇಕು. ಇನ್ನು 
ಳಿದ ಅರ್ಧ ಅಂಶ ಹೆಗ್ಗಡೆ ಮುಂತಾದವರು ಉಪ 

ಯೋಗಿಸಿಕೊಳ್ಳಬೇಕು ಎಂದು ತಿಳಿಯುತ್ತದೆ. 


ಉಪಸಂಹಾರ : ಕರಾವಳಿ' ಕರ್ನಾಟಕ ನೀರಾ 
ವರಿ ಹಿಂಗಾರು ಮಳೆ ಮತ್ತು ನದಿಗಳು ಹರಿಯುವ 
ರಚನೆಗಳನ್ನು; ಅವಲಂಬಿಸಿದೆ. ಇಲ್ಲಿ ದೊಡ್ಡ ಪ್ರಮಾ 
ಇದ ನೀರಿನ ಆಶ್ರಯಗಳು ರಚಿಸದೆ ಇರಲು ಕಾರಣ 
ವೇನೆಂದರೆ ಇಲ್ಲಿ ಬರುವ ರಭಸದ ಮುಂಗಾರು ಮಳೆ, 
ನದಿಯ ಒಳ ಪ್ರದೇಶ ಅಕ್ಕೈ, ಕಬ್ಬು ಮತ್ತು ಮೆಣಸು 


12 ದಿಬ್ರಾ ೨ನಲ್ಸ್‌ ಆಫ್‌ ಸೀಟಿರ್‌ ಮಂಡಿ ಇನ್‌ ಯೂರೋಪ ಅಂಡ್‌ ಏಸ್ಯು, ಸಂ, 118: ಭಾಗಂ, ಪು. ೭೮-೮೦, ೯೯ 


13 Journey Il, 8. 250, 292 


14 511. VII Nos. 243, 371, 375 ಉಪ್ಪುಂದ, ಶಾ.ಶಕ, ೧೪೭೯ರ ತಾಮ್ರ ಶಾಸನ ; 4 Journey 232, 292 


15 4 Journey 228, 253, 261, 302 


16 ಸೌ,ಇಂ.ಇನ್ಸ್‌, ಭಾ-IX, 11, No. 446, ಆದೇ 711, avs ಉಪ್ಪುಂದ ತಾಮ್ರ ಶಾಸನ ಕ್ರಿಸ್ತಶಕ. ೧೪೭೯ 


ಇತಿಹಾಸ ದರ್ಶನ 


೧೪೧ 


ಕೃಷಿಗೆ ಯೋಗ್ಯವಾಗಿದ್ದರೆ. ನದಿ ಮುಖ ಭೂಮಿ 
ಶೆಂಗಿನ ಬೇಸಾಯಕ್ಕೆ ಯೋಗ್ಯವಾಗಿದೆ. ನದಿ ಹರಿ 
ಯುವ ದಿಕ್ಕು ಬದಲಾಗುತ್ತಿದ್ದು ದರಿಂದ ಇಲ್ಲಿನ ಗಜನಿ 
ಯೆಂಬ ಫಲವತ್ತಾದ ಪ್ರದೇಶಗಳು ರಚಿತವಾಗು 
ತವೆ. 


ಕೆರೆಯ ನೀರಾವರಿ ಕ್ರಮ ಹೆಚ್ಚು ಬಳಕೆಯಲ್ಲಿ 


೧೪೨ 


ದ್ದಿತ್ತು. ಸಾರ್ನಜನಿಕ ಮತ್ತು ವ್ಯಕ್ತಿಗತ ಕೆರೆಗಳು 


ಇಲ್ಲಿದ್ದವು. ಆದರೆ ವ್ಯಕ್ತಿಗತ ಕೆರೆಗಳೇ ಹೆಚ್ಚು. 


ನೀರಾವರಿಯ ನೀರುಗಳನ್ನು ದಾಮಾಶಯವಾಗಿ 
ಹಂಚಿಕೊಳ್ಳುವ ಪದ್ಧತಿ ಇಲ್ಲಿ ಇದ್ದಿತ್ತು. ಹದಿನೇಳನೆ 
ಶತಮಾನದ ನಂತರ' ವಿವಿಧ ರೀತಿಯ ನೀರಾವರಿಗಳು 
ಹೆಚ್ಚು ಹೆಚ್ಚು ಬಳಕೆಗೆ ಬಂದವು. ೧ 


ಇತಿಹಾಸ ದರ್ಶನ 


